“a 


ಕರ್ನಾಟಿಕ ವಿಧಾನ ಪರಿಷತ್ತು... 


: 149 (194) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 

ಶ್ರೀ ಶಘುನಾಥ್‌ ಠಾವ್‌ ಮಲ್ಮಾಪುರೆ 
ಸದಸ್ಯರ ಹೆಸರು (ವಿಥಾನಸಚೆಯಿಂದೆ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 13-09-2021 


ಉತ್ತರಿಸುಪವರು 


, ಅರಣ್ಯ, ಅಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 


ಸಂ 


ಪ್ರಶ್ನೆ 


ಉತ್ತರೆ 


: | ಹಾನಿಹಾಗುತ್ತಿರುಪುದು 
ಸರ್ಕಾರದ 


ಚೀದರ್‌ ಜಿಲ್ಲೆಯ ಔರಾದ (ಬಿ) 
ತಾಲ್ಲೂಕಿಸಲ್ಲಿ ಜಿಂಕೆಗಳ 
ಹಾವಳಿ ಹೆಚ್ಚಾಗಿದ್ದು, 
ಇದರಿಂದೆ ಸಾರ್ವಜನಿಕರಿಗೆ 
ಆಗುತ್ತಿರುವ ತೊಂದರೆ ಹಾಗೂ 
ಬಹಳಷ್ಟು ಪ್ರಮಾಣದಲ್ಲಿ 
ರೈತರ i 


ಗಮನಕ್ಕೆ. 
ಬಂದಿದೆಯೇ ಬಂದಿದ್ದಲ್ಲಿ 
ಸರ್ಕಾರ 

ಕ್ರಮಗಳೇನು; 


ವಿಗದಿಪಡಿಸಿದ 
ಬೆಳೆ | ಪ್ರಮಾಣಕ್ಕನುಗುಣವಾಗಿ ಸೆಂಬರಿಧಿತ ರೈತರ ಹೆಸರಿಸ ಚ್ಯಾಂಕ್‌ 


ತೆಗೆಯಕೊಂಡ | 


ಬಂದಿದೆ. 


ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾದ ಬೆಳೆ ಹಾನಿ 
ಪ್ರಕರಣಗಳಿಗೆ ಸರ್ಕಾರದ ಆದೇಶ ಸಂಖ್ಯ: ಅಪಜೀ 130 
ಎಫ್‌ಡಬ್ಬ್ಯೂಬಲ್‌ 2016. ದಿನಾಂಕ:' 19.09.2016 ರಲ್ಲಿ 
ದರಗಳಂತೆ ನಷ್ಟವಾದ ಬೆಳೆಯ 


ಖಾತೆಗೆ ನೇರವಾಗಿ ಇ-ಪರಿಹಾರ ತಂತ್ರಾಂಶದ ಮುಖಾಂತರ 
ಪರಿಹಾರ ಢನ ಪಾವತಿಸಲಾಗುತ್ತದೆ. 


ಹಾವಳಿಯನ್ನು 
ಶಾಶ್ವತ 


ಜಿಂಕೆ 
ತಡೆಗಟ್ಟಿಲು 
ಪರಿಹಾರಕ್ಕೆ . ಸರ್ಕಾರವು 
ಯೋಜನೆ ' ರೂಪಿಸಿದೆಯೇ; 
(ವಿಪರ ನೀಡುವುದು) 


' ರಾಜ್ಯದ . ಅರಣ್ಯದ ಅಂಜಿಪಲ್ಲಿ ಬರುವಂತಹ ಹಿಡುವಳಿ 


ಜಮೀನುಗಳಲ್ಲಿ ರೈತರು ಬೆಳೆದೆ ಬೆಳೆಗಳನ್ನು ವನ್ಯಪ್ರಾಣಿಗಳ 
ದಾಳಿಯಿಂದ ರಕ್ಲಿಸಲು ಸೌರಶಕ್ತಿ ಬೇಲಿ ನಿರ್ಮಿಸಲು ಸಹಾಯ ಭನ 
ಒದಗಿಸುವ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು, ಈ ಬಗ್ಗೆ 
ದಿನಾಂಕ: : 16.09.2016 ರಂದು' ಮಾರ್ಗಸೂಚಿಯನ್ನು 
ಹೊರಡಿಸಲಾಗಿರುತ್ತದೆ. ಅದರಂತೆ ಪ್ರತಿ ಕಿಲೋ ಮೀಟರ್‌ಗೆ ದರ 
ರೂ.230 ಲಕ್ಷ ನಿಗದಿಪಡಿಸಲಾಗಿದ್ದು, ಇದರಲ್ಲಿ ರೈತರಿಗೆ ಶೇಕಡಾ 
50% ಪ್ರತಿಶತ ಸಹಾಯಧನವನ್ನು ನೀಡುವ ಯೋಜನೆ 
ಜಾರಿಯಲ್ಲಿರುತ್ತದೆ. ಸಹಾಯಧನ ರೂಪದಲ್ಲಿ .13 ಜನ ರೈತರು 7.86 
ಕಿ.ಮೀ ಸೌರಶಕ್ತಿ ಬೇಲಿ ನಿರ್ನಿಸಿಕೊಳ್ಳೆಲು ಆರ್ಜಿ ಸಲ್ಲಿಸಿರುತ್ತಾರೆ. 
ಪ್ರಸಕ್ತ ಸಾಲಿಗೆ ೩00 ಕಮೀ ಸೌರಶಕ್ತಿ ಬೇಲಿ ನಿರ್ಮಿಸಲು 
'ರೊ.5000 ಲಕ್ಷ ಅನುಜಾನ ಸಲ್ವಿಸಿದ್ನಿ; ಈ ಪೈಕಿ ಉಪ' ಅರಣ್ಯ 
ಸಂರಕ್ಷಣಾಧಿಕಾರಿ, ಬೀಡರ್‌ ವಿಭಾಗ ಇವರಿಗೆ 200 &.ಮೀ ಭೌತಿಕ 
ಗುರಿ ವಿಗದಿಪಡಿಸಿ ರೂ230 : ಲಕ್ಷಗಳನ್ನು ಹಂಜಿಳೆ 


ಮಾಡಲಾಗಿರುತ್ತದೆ. 


L 


ಜಿಂಕೆಗಳು: ಕಾ 'ಬೆಳೆ 
ಹಾನಿ ಮಾಡಿರುವುದರಿಂದ 
ಇಲಾಖೆಯು ಎಷ್ಟು 
ಪ್ರಮಾಣದಲ್ಲಿ ರೈತರಿಗೆ 
ಸಹಾಯಧನ 
ನೀಡಲಾಗುವುದು: 
(ಸಂಪೂರ್ಣ ಮಾಹಿತಿ 
1 ನೀಡುವುದು) 


4 |ಜಿಂಕೆಗಳ ಹಾವಳಿ | ಜಿಂಕೆಗಳ ಹಾವಳಿ ತಪ್ಪಿಸಲು ಟ್ರೀ-ಪಾರ್ಕ್‌ / ಜಿಂಕೆಗಳ ಪಾರ್ಕ್‌ 


ತಪ್ಪಿಸಲು ತಾಲ್ಲೂಕಿನಲ್ಲಿ 
ಟ್ರೀ ಪಾರ್ಕ್‌! ಜಿಂಕೆಗಳ 
ಪಾರ್ಕ್‌ ನಿರ್ಮಾಣದ ಬಗ್ಗೆ 
ಸರ್ಕಾರ 
ತೆಗೆದುಕೊಂಡಿರುವ 


ಕ್ರಮಗಳೇನು ಸೃಷ್ಟ. 


ಮಾಹಿತಿ ಒದಗಿಸುವುದು 


ನಾಕಾ ನಾದ ಧಾ ಬೆಳೆ ಗ 
ಪ್ರಕರಣಗಳಲ್ಲಿ ಇಲಾಖಾ ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ನಡೆಸಿ, 
ಹಾನಿ ಉಂಟಾಗಿರುವ ಬೆಳೆಯ ಮೌಲ್ಯಮಾಪನ ಮಾಡಿ ಸರ್ಕಾರಿ 
ಆದೇಶ ' ಸಂಖ್ಯ: ಅಪಜೀ 130 ಎಫ್‌ಡಬ್ರ್ಯ್ಯೂವಎಲ್‌ 2016, 
ದಿನಾಂಕ: 19.09.2016 ರಸ್ಟಯ ವಿಗದಿಪಡಿಸಿದ ದರಗಳಿಗೆ 
ಸೀಮಿತಗೊಳಿಸಿ, ಸರ್ಕಾರಿ ಆದೇಶ ಸಂಖ್ಯ: ಅಪಜೀ 143 
ಎಫ್‌ಡೆಬ್ಲ್ಯೂಬಲ್‌ 2010, ದಿನಾಂಕ: 30.04.2011 ರಲ್ಲಿ ಪರಿಹಾರ 
ಧನ ಮಂಜೂರು ಮಾಡಲು ಭನಿನಿರುವ ವಿತ್ರಾಧಿಕಾರದಂತ | 
ಪಾವತಿಸೆಲಾಗುತ್ತಿದೆ. 


ಕಳೆದ 2 ವರ್ಷಗಳಿಂದ ಉಂಟಾದ ಬೆಳೆಹಾನಿ ಪ್ರಕರಣ ಹಾಗೂ 
ಪಾವತಿಸಿದ ದಯಾತ್ಮತ ಧನದ ವಿವರ ಈ ಕೆಳಕಂಡಂತಿವೆ. 


(ರೂಗಳಲ್ಲಿ) 
ಮೊತ್ತ 
88 380,265.00 
473,207.00 . 
69 | 37493700 
12,28,405.00 


ನಿರ್ಮಾಣ ಮಾಡಲು ಯಾವುದೆ ಪ್ರಸ್ತಾವನೆ ಇರುವುದಿಲ್ಲ. 


ಸಂಖ್ಯೆ: ಅಪಜೀ 158 ಎಫ್‌ಬ್ಲ್ಯೂಬಲ್‌ 2021 


(ಉಮೆ ್ರಿ 
ಅರಣ್ಯ, ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹೆಕೆರ ವ್ಯಪಹಾರಗಳ ಸಚಿವರು 


